ಕರ್ನಾಟಕ ವಿಧಾನ ಪರಿಷತು 


1. ಮಾನ್ಯ ಸದಸ್ಯರ ಹೆಸರು : ಶ್ರೀ ಎನ್ಸ್‌ ಅಪ್ಪಾಜಿಗೌಡ 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


2. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 610(647) 
3. ಉತ್ತರಿಸಬೇಕಾದ ದಿನಾಂಕ ; 17.12.2021 
4. ಉತ್ತರಿಸುವ ಸಚಿವರು : ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ಸರಾಜ್‌ಸಚಿವರು 


ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ ಇಲಾಖಾ 
ಸಹಾಯಕ ಇಂಜಿನಿಯರ್ಮ್‌ | ಬಡ್ತಿವ್ಯಾಪ್ತಿಯ ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್ಗ್‌ ಇಲಾಖೆಂ 
) ಇ ವಿದ್ಯಾರ್ಹತೆ ಹೊಂದಿದ ಕಿರಿಯ ಇಂಜಿನಿಯರ್ಸ್‌ ಗಳಿಗೆ 
ಷೃತೆಯ ಅನುಸಾರ ಸಹಾಯಕ ಇಂಜಿನಿಯರ್‌, | ಹುದ್ದೆ 
ಮುಂಬಡ್ತಿ ನೀಡುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ, 


ಪಂಚಾಯತಶ್ಸ್‌ ರಾಜ್‌ ಇಂಜಿನಿಯರಿಂಗ್ಯ್‌ ಇಲಾಖೆಗೆ ಒಟ್ಟು ೨05 


1 ಎಷ್ಟು ಹುದ್ದೆಗಳು ಖಾಲಿ ಇವೆನಹಾಯಕ ಇಂಜಿನಿಯರ್‌_;, ಹುದ್ದೆಗಳು ಮಂಜೂರಾಗಿದ್ದು 


ಡಿಗೆ ಮೀಸಲಿಟ್ಟ ಹುದ್ದೆಗಳೆಷ್ಟು ನೇಮಕಾತಿ ನಿಯಮಗಳನುಸಾರ ಈ ಹುದ್ದೆಗಳ ಪೈಕಿ ಶೇ 75ರಷ್ಟು 

ಪೂರ್ಣ ವಿವರ ನೀಡುವುದು ನೇರ ನೇಮಕಾತಿಗೆ ಮತ್ತು ಶೇ ೨5ರಷ್ಟು ಬಿಇ ವಿದ್ಯಾರ್ಹತ 
ಹೊಂದಿದ ಕಿರಿಯ ಇಂಜಿನಿಯರ್‌; ಗಳಿಗೆ ಮುಂಬಡ್ತಿ ಮೂಲಕ 
ತುಂಬಲು ಅವಕಾಶವಿರುತ್ತದೆ, 


ಗ್ರಾಮೀಣ ಕುಡಿಯುವ ನೀರು &್ಷ ನೈರ್ಮಲ್ಯ ಇಲಾಖೆಯಲ್ಲಿ 


ಟು 394 ಸಹಾಯಕ ಇಂಜಿನಿಯರ್‌ _ಗ್ರೇಡ್ಸ್‌| ಹುದ್ದೆಗಳು 


ಟ | 


ಮಂಜೂರು ಆಗಿರುತ್ತವೆ ಈ ಹುದ್ದೆಗಳನ್ನು ನೇರ ನೇಮಕಾತಿ 
ಮೂಲಕ ಭರ್ತಿ ಮಾಡಲು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ 
ಅವಕಾಶ ಕಲ್ಪಿಸ ಲಾಗಿದೆ. ಈ ಪೈಕಿ 188 ಹುದ್ದೆಗಳನ್ನು ಭತಿ 
ಮಾಡಲು ಆರ್ಥಿಕ ಇಲಾಖೆಯು ಸಹಮತಿ ನೀಡಿರುತ್ತದೆ, 


ಹಾಗಿದ್ದಲ್ಲಿ ಸಹಾಯಕ ಇಂಜಿನಿಯರ್‌ _ ಪಂಚಾಯತ್ಸ್‌ ರಾಜ್ಯ್‌ ಇಂಜಿನಿಯರಿಂಗ್ಯ್‌ ಇಲಾಖೆಯಲ್ಲಿ ಬಿಇ 
ಡಿಗೆ ಬಿಇ. ಪದವಿ ಪಡೆದಟವಿದ್ಯಾರ್ಹೆ ಹೊಂದಿರುವ ಕಿರಿಯ ಇಂಜಿನಿಯರ್‌ಗಳಿಗೆ 
ಅರ್ಹರಾಗಿರುವ ನೌಕರರ ಸಂಖ್ಯೆ ಎಷ್ಟು.|ಮಾಹಿತಿಯನ್ನು ನೀಡಲು ತಿಳಿಸಲಾಗಿದ್ದು ಇನ್ನು ಸಂಪೂಣ 
(ಪಟ್ಟಿಯೊಂದಿಗೆ ಪೂರ್ಣ ಮಾಹಿತಿಮಾಹಿತಿ ಸ್ವೀಕೃತವಾಗಿರುವುದಿಲ್ಲ ಮಾಹಿತಿ ಬಂದ ನಂತರ 


ದಿಸೆಯಲ್ಲಿ ಕ್ರಮ ವಹಿಸಲಾಗುವುದು 


ಗ್ರಾಅಪ | 37 ಜಡ್‌ಪಿಎ 202 


- _ 

ಕ್‌ Cet ಎಸ್‌ 
ಮ್‌ 

ಹು 


ಬ್‌ 
ನನ ಈಶ್ವರ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜಸಚಿವರು 


ಸಿಚಿಬಿದು 


